KA/ BG-GPO/2515/\WPP-47/2009-2011 






ಟಕ ರಾಜ್ಯಪಫ್ರ ಈ 
ವ್‌ ತ 

ಅಧಿಕೃತವಾಗಿ ಪ್ರಕಟಿಸಲಾದುದು 

ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೬, ೨೦೦೯ (ಫಾಲ್ಗುಣ ೭, ಶಕ ವರ್ಷ ೧೯೩೦) ಸಂಚಿಕೆ ೯ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 215 ಅಪಸೇ 2008, ಬೆ೦ಗಳೂರು, ದಿನಾಂಕ: 5ನೇ ಜನವರಿ 2009 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 








ಕ್ರಸಂ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಿಸಲಾದ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಜಿ.ಎಸ್‌. ನಾಯಕ್‌ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಜಲ ಸಂವರ್ಧನೆ ಯೋಜನಾ 


ಸಂಘ, ಧಾರವಾಡ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಜಲಸಂಪನ್ಮೂಲ ಇಲಾಖೆಗೆ ನೀಡಲಾಗಿದೆ ಜಲಸಂಪನ್ಮೂಲ 
ಇಲಾಖೆಯಲ್ಲಿ ಪದಗ್ರಹಿಸುವ ಮುನ್ನ ಒಂದು ದಿನ ರಜೆಯ ಮೇಲೆ 
ತೆರಳುವ ಶ್ರೀ ಎ. ಚೆನ್ನಬಸಪ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಮಾಜಿಕ ಅರಣ್ಯ, ಗದಗ್‌ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ 
ಸೂಚಿಸಿದೆ. ಒಂದು ದಿನ ರಜೆಯ ನಂತರ ಶ್ರೀ ಎ. ಚೆನ್ನಬಸಪ್ಪ ಇವರು 
ಅದೇ ಹುದ್ದೆಯಲ್ಲಿ ಮುಂದುವರೆಯುವುದು 

2 ||ಶ್ರೀ ಎ.ಬಿ. ಮೋರಪ್ಪನವರ್‌ ಪ್ರಾಂತೀಯ ನಿರ್ದೇಶಕರು (ಪರಿಸರ) ಬೆಳಗಾಂ-ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ 
ನೀಡಲಾಗಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಪದಗ್ರಹಿಸುವ 
ಮುನ್ನ ಒಂದು ದಿನ ರಜೆಯ ಮೇಕೆ ತೆರಳುವ ಶ್ರೀ ಆರ್‌.ಎನ್‌. 
ಲಕ್ಷ್ಮಣ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ಬೆಳಗಾಂ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು ದಿನ 
ರಜೆಯ ನಂತರ ಶ್ರೀ ಆರ್‌. ಎನ್‌. ಲಕ್ಷ್ಮಣ್‌ ಇವರು ಅದೇ ಹುದ್ದೆಯಲ್ಲಿ 
ಮುಂದುವರೆಯುವುದು. 




















(೧೨೯) 


೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 





ಕ್ರಸಂ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಿಸಲಾದ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ 
3 | ಶ್ರೀ ಎ.ಎಸ್‌. ಮೊಹಮ್ಮದ್‌ ಅಕ್ಷರ್‌ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಇಲಾಖೆ ಉಡುಪಿ ಹುದ್ದೆಗೆ ನೇಮಿಸಲು 


ಇವರ ಸೇವೆಯನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ 
ನೀಡಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಪದಗ್ರಹಿಸುವ 
ಮುನ್ನ ಒಂದು ದಿನ ರಜೆಯ ಮೇಲೆ ತೆರಳುವ ಶ್ರೀ ಪ್ರಕಾಶ್‌ ಎಸ್‌. 
ನಟಾಲಕರ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ 
ಉಡುಪಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು 
ದಿನ ರಜೆಯ ನಂತರ ಶ್ರೀ ಪ್ರಕಾಶ್‌ ಎಸ್‌. ನಟಾಲಕರ್‌ ಇವರು ಅದೇ 
ಹುದ್ದೆಯಲ್ಲಿ ಮುಂದುವರೆಯುವುದು. 

4 ಶ್ರೀ ಎ. ಗಣೇಶ್‌ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಜಲ ಸಂವರ್ಧನೆ ಯೋಜನಾ 
ಸಂಘ, ಶಿರಸಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಜಲಸಂಪನ್ಮೂಲ ಇಲಾಖೆಗೆ ನೀಡಲಾಗಿದೆ. 

ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಪದಗ್ರಹಿಸುವ ಮುನ್ನ ಒಂದು ದಿನ 
ರಜೆಯ ಮೇಲೆ ತೆರಳುವ ಶ್ರೀ ಕೆ.ಎಲ್‌. ರಾಘವೇಂದ್ರ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ. ಕಾರವಾರ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು ದಿನ ರಜೆಯ ನಂತರ 
ಶ್ರೀ ಎಲ್‌. ರಾಘವೇಂದ್ರ ಇವರು ಅದೇ ಹುದ್ದೆಯಲ್ಲಿ 
ಮುಂದುವರೆಯುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 66 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 13 ಸಅಸೇ 2009, ಬೆಂಗಳೂರು, ದಿನಾಂಕ: 16ನೇ ಜನವರಿ 2009 
ಅಧಿಸೂಚನೆ ಸಂಖ್ಯೆಪಿಡಿ 95 ಎಸ್‌ಎಸ್‌ಎಂ 08 ದಿ:5.1.2009 ರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 

ವಶಕ್ಕೆ ನೀಡಲಾಗಿರುವ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರಾದ ಶ್ರೀ ಪಿ. ಗಣಪತಿ ಆಚಾರ್ಯ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ಪಿ.ಎಫ್‌.ಆರ್‌. ವಿಭಾಗದಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಗೆ 
ಮರುಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 184 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 59 ಕೃಜಮಂ 2008, ಬೆ೦ಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2008 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) 
ಅನುಚ್ಚೇದ 122(ಬಿ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಡಾ: ಬಿ.ವಿ. ಪಾಟೀಲ್‌ ಸಂಶೋಧನಾ 
ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಇವರನ್ನು ಡಾ:ಟಿ.ಕೆ. ಪ್ರಭಾಕರ ಶೆಟ್ಟಿ ಇವರ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ 
ಬೀಜ ನಿಗಮ ನಿಯಮಿತ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದಲೇ "ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 213 ಕೃಷಿ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೩೧ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 467 ಹೊಸಪ 2008, ಬೆಂಗಳೂರು, ದಿನಾಂಕ:21ನೇ ಜನವರಿ 2009 
ಶ್ರೀಮತಿ ಸಿರಿಗೌರಿ, ಡ.ಸಿ.ಪ ರವರು ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿ ದಿನಾಂಕ:15.8.2008 ರಿಂದ 14.9.2008ರ 
ವರೆಗಿನ 31 ದಿನಗಳನ್ನು ಕರ್ನಾಟಕ ನಾಗರೀಕ ಸೇವಾ "ನಿಯಮಾವಳಿಗಳ ನಿಯಮ 8(15)(ಎಫ್‌) ರ ಅನ್ವಯ ಕಡ್ಡಾಯ 
ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 186 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 463 ಹೊಸಿಪ 2008, ಬೆ೦ಗಳೂರು, ದಿನಾಂಕ:21ನೇ ಜನವರಿ 2009 
ಶ್ರೀ ವಿಜಯ ಜಿ. ಡಂಬಳ, ಡಿವೈ.ಎಸ್‌.ಪಿ ರವರು ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿ ದಿನಾ೦ಕ:9.4.2008 ರಿಂದ 
8.5.2008ರ ವರೆಗಿನ 30 ದಿನಗಳ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರ 
ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 187 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 518 ಎಲ್‌ಜಿಬಿ 2009, ಬೆಂಗಳೊರು, ದಿನಾಂಕ:23ನೇ ಜನವರಿ 2009 
ಶ್ರೀಮತಿ ಬಿ. ಮಂಜುಳಾ, ಐ.ಎ.ಎಸ್‌. ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 543 ಎಸ್‌ಎಎಸ್‌ 2008 
(ಪಿ) ದಿ: 15.1.2009ರಲ್ಲಿ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ಲಿಮಿಟೆಡ್‌ ಬೆಂಗಳೂರು ಇಲ್ಲಿನ ವ್ಯವಸ್ಥಾಪಕ 
ನಿರ್ದೇಶಕರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಗೆ ನೀಡಲಾಗಿರುತ್ತದೆ. ಆದ್ದರಿಂದ ಶ್ರೀಮತಿ” ಬಿ. 
ಮಂಜುಳಾ ಐ.ಎ.ಎಸ್‌. ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಸಾರ್ವಜನಿಕ ಜಮೀನುಗಳ ನಿಗಮ ಲಿಮಿಟೆಡ್‌, ಬೆಂಗಳೂರು ಇಲ್ಲಿ ಹೊಸದಾಗಿ ಸೃಜಿಸಲಾದ ವ್ಯವಸ್ಥಾಪಕ ನಿರ್ದೇಶಕರ 
ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 188 ಕಂದಾಯ ಇಲಾಖೆ (ಭೂ. ಮಂಜೂರಾತಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 226 ಆಸೇವ 2008, ಬೆ೦ಗಳೂರು, ದಿನಾಂಕ:24ನೇ ಜನವರಿ 2009 
ದಿನಾಂಕ:30.9.2008 ರ ಅಧಿಸೂಚನೆ ಸಂಖ್ಯೆ:ಸಿಆಸುಇ 184 ಆಸೇವ 2008 ರಲ್ಲಿ ಶ್ರೀ ಎಂ.ಆರ್‌. ಹಿರೇಮಠ್‌, 
ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಅಧಿಕಾರಿ, ಇವರನ್ನು ಮಾನ್ಯ ತೋಟಗಾರಿಕೆ ಮತ್ತು ಬಂಧೀಖಾನೆ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಎಂದು ನೇಮಿಸಿ ಆದೇಶಿಸಲಾಗಿರುವುದನ್ನು ಮಾರ್ಪಡಿಸಿ, 
ದಿನಾ೦ಕ:11.9.2008 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ನೇಮಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 189 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-2) 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 27೯1೧ (5) 2009, Bangalore, Dated: 235 January , 2009 
Sri K.H. Nagaraj, IFS (KN-95), Deputy Conservator of Forests, (territorial) Kolar Division Kolar is 
transferred with immediate effect and posted until further orders as Deputy Conservator of Forests, 
(Territorial), Chickmagalur Division, Chickmagalur vice Sri S.S. Lingaraja, IFS transferred. 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 190 Department of Personnel and Administrative Reforms 
(Services-IV) 





NOTIFICATION 
No. DPAR 48 SAS 2008, Bangalore, Dated: 20" January , 2009 
The services of Sri Upendra Tripathy, IAS (KN 80),are placed at the disposal of Government of 
India with immediate effect and until further orders for appointment as Joint Secretary to Government of 
India, Ministry of Minority Affairs, New Delhi on central deputation basis. 
Sri Upendra Tripathy, IAS is relieved from the State Government from the date of issue of this 
Notification, with instructions to take up the assignment at the Centre. 
This is issued in pursuance of the Communication No. 4/20/2008-EO (SM.l), dated 4.12.2008 
from the Department of Personnel & Training Government of India 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 191 Department of Personnel and Administrative Reforms 
(Services-IV) 
NOTIFICATION 
No. DPAR 35 ATR(S) 2009, Bangalore, Dated:19" January , 2009 
Ms Gurneet Tej, IAS (KN 2006) Assistant Commissioner, Mysore Sub-Division, Mysore is placed 
in additional charge of the post of Chief Executive Officer, Zilla Panchayat, Mysore with immediate effect 
and until further orders vice Sri V. Shankar, KAS transferred. 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 192 Department of Personnel and Administrative Reforms 
(Services-l) 
NOTIFICATION 
No. DPAR 194 SPS 2008, Bangalore, Dated: 16" January , 2009 
Sri N.S. Megharikh, IPS (KN-87) Inspector General of Police & Commissioner for Sports and 
youth Services Department, Bangalore is placed in additional charge of the post of Director. Government 
Flying Training School, Bangalore with immediate effect and until further orders relieving Sri R.R. Jannu, 
KAS of the additional charge. 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 193 Department of Personnel and Administrative Reforms 
(Services-IV) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೩೩ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 825 ಸಅಸೇ 2008, ಬೆಂಗಳೂರು, ದಿನಾಂಕ:21ನೇ ಜನವರಿ 2009 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯವರುಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ: 





























| ಕಸಂ | ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 

1 ಶ್ರೀ ವೀರಣ್ಣ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಅಧೀನ ಕಾರ್ಯದರ್ಶಿ ಸುಧಾರಣಾ ಇಲಾಖೆ (ರಾಜಕೀಯ)-ಶ್ರೀ ಎಂ. ರಾಮಚಂದ್ರ 
ಕಂದಾಯ ಇಲಾಖೆ (ಕಾನೂನು ಕೋಶ) ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ 

2 ಶ್ರೀಮತಿ ಆರ್‌.ಎಂ. ಚಂದಮ್ಮ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ -ಶ್ರೀ ಆರ್‌. 
ಅಧೀನ ಕಾರ್ಯದರ್ಶಿ ಶಿವಲಿಂಗಯ್ಯ ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 194 ಬ್ಲಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
“(ಹೇವೆಗಳು- —3) 
PERSONNEL AND ADMINISTRATIVE REFORMS SECRETARIAT 
Corrigundum 
No. DPAR 276 SIS 2008, Bangalore, Dated: 24" January , 2009 
In Government Notification of even number dated 11.12.2008 the date of retirement entered at 
Column 4 in respect of Sri Falguni Rajkumar, IAS (RR-72) at Sl. No. 5 shall be and shall always deemed 
to have been corrected and read as "31.1.2009" instead of "28..2.2009" 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 195 Department of Personnel and Administrative Reforms 
(Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಎಸ್‌ಐಎಸ್‌ 2009, ಬೆಂಗಳೂರು, ದಿನಾಂಕ:27ನೇ ಜನವರಿ 2009 
ಶ್ರೀ ಸುಬೀರ್‌ 3ರ ಸಿಂಗ್‌, ರ ರಾ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಪ್ರವಾಸೋದ್ಯಮ 
ಇಲಾಖೆ, `ಜೆಂಗಳೂರು ರವರಿಗೆ ದಿನಾಂಕ:9.2.2009 ರಿಂದ 13.2.2009 ರವರೆವಿಗೆ (ಉದಿಸೇ) 05 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ ಹಾಗೂ ರಜೆಯ ಮೊದಲು ದಿನಾಂಕ:8.2.2009 ಮತ್ತು ರಜೆಯ ಕೊನೆಯಲ್ಲಿ 
ದಿನಾಂಕ:14.2.2009 ಹಾಗೂ 15.2.2009 ರಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ 
ನೀಡಿದೆ. 
ಶ್ರೀ ಸುಬೀರ್‌ ಹರಿ ಸಿಂಗ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 196 ಬ್ಲಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
“(ಸೇವೆಗಳು- -1) 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 54 ಎಎಎಲ್‌(ಎಸ್‌) 2009, ಬೆಂಗಳೂರು, ದಿನಾಂಕ:28ನೇ ಜನವರಿ 2009 
ಶ್ರೀ ಉಪೇಂದ್ರ ತ್ರಿಪಾಠಿ, ಐ.ಎ.ಎಸ್‌. ಜಂಟಿ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಮಂತ್ರಾಲಯ, ನವದೆಹಲಿ ರವರಿಗೆ 
ದಿನಾಂಕ:31.12.2008 ರಿಂದ 11.1.2009 ರವರೆಗೆ (ಉದಿಸೇ) 12 ದಿನಗಳ ಗಳಿಕೆ ರಜೆಯನ್ನು ಘಟನೋತ್ತರವಾಗಿ ಮಂಜೂರು 
ಮಾಡಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 197 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಎಎಎಲ್‌(ಎಸ್‌) 2009, ಬೆಂಗಳೂರು, ದಿನಾಂಕ:28ನೇ ಜನವರಿ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 10 ಎಸ್‌ಐಎಸ್‌ 2008ನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ಡಿ.ಕೆ. ರಂಗಸ್ವಾಮಿ, 
ಐ.ಎ.ಎಸ್‌., ನಿರ್ದೇಶಕರು, ಲೋಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರಿಗೆ ದಿನಾಂಕ:18.10.2008 ರಿಂದ 2೨.12.2008 
ರವರೆವಿಗೆ (ಉದಿಸೇ) 47 ದಿನಗಳ ಪರಿವರ್ತಿತ ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಘಟನೋತ್ತರವಾಗಿ ಮಂಜೂರು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 198 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಎಎಸ್‌ಎಲ್‌ 2009, ಬೆಂಗಳೂರು, ದಿನಾಂಕ:28ನೇ ಜನವರಿ 2009 
ಶ್ರೀ ಅರವಿಂದ್‌ ಜಾದವ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು ರವರಿಗೆ ವೈಯಕ್ತಿಕ ನೆಲೆಯಲ್ಲಿ ದಿನಾಂಕ:24.12.2008 ರಿಂದ 1.1.2009 ರವರೆಗೆ (ಉದಿಸೇ) 09 ದಿನಗಳ ಗಳಿಕೆ 
ರಜೆಯನ್ನು ಘಟನೋತ್ತರವಾಗಿ ಮ೦ಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 199 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 57 ಎಎಎಲ್‌(ಎಸ್‌) 2009, ಬೆಂಗಳೂರು, ದಿನಾಂಕ:28ನೇ ಜನವರಿ 2009 
ಶ್ರೀ ಎ.ಕೆ. ಮೊನ್ನಪ್ಪ, ಐ.ಎ.ಎಸ್‌. ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, 
ಬೆಂಗಳೂರು ರವರಿಗೆ ದಿನಾಂಕ:26.12.2008 ರಿಂದ 1.1.2009 ರವರೆಗೆ (ಉದಿಸೇ) 07 ದಿನಗಳ ಗಳಿಕೆ ರಜೆಯನ್ನು 
ಘಟನೋತ್ತರವಾಗಿ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 200 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 141 ಇಆತ 2008, ಬೆಂಗಳೂರು, ದಿನಾಂಕ:20ನೇ ಜನವರಿ 2009 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಧಿಸೂಚನೆ ಸಂಖ್ಯೆವಾಕ್ಕೆ 70 ರೇಸೇವಿ 2008 ದಿನಾಂಕ:7.1.2009 
ರನ್ವಯ ರೇಷ್ಮೆ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಕೆ.ಎನ್‌. ಮಂಜುಳಾದೇವಿ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೩೫ 





ಅವರನ್ನು ಬೆಂಗಳೂರು (ಗ್ರಾಮಾಂತರ) ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಖಾಲಿಯಿರುವ ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ 
ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸ್‌.ಆರ್‌. ಹಿರೇಮಠ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 201 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ತರಬೇತಿ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 9 ಶಿಸನೇ 2009, ಬೆಂಗಳೂರು, ದಿನಾಂಕ:22ನೇ ಜನವರಿ 2009 
ದಿನಾಂಕ:3.11.2008ರ ಸರ್ಕಾರಿ ಆದೇಶ ಸಂಖ್ಯೆಲೋಇ 64 ಇಎಪಿ 2008ರಲ್ಲಿ ಕಾಮಗಾರಿಗಳ ಗುಣಮಟ್ಟ 
ನಿಯಂತ್ರಣ ಕಾರ್ಯಪಡೆಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಶ್ರೀ ಡಾ:ಸಿ.ಎಸ್‌. ವಿಶ್ವನಾಥ್‌ ಇವರಿಗೆ ಸದರಿ ಹುದ್ದೆಯ 
ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ರಾಜ್ಯ ಸಚಿವರ 
ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ತಿಪ್ಪೇಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 202 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ರಾಜ್ಯ ಶಿಷ್ಠಾಚಾರ) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 110 SPS 2008, Bangalore, Dated: 29% January , 2009 
Dr. D.V. Guruprasad, IPS (KN-76), Additional Director General of Police, (Recruitment & Training) 
Bangalore is promoted to officiate in the grade of Director General of Police in the Above Supper Time 
scale (HAG+) carrying the revised pay scale of “Rs 75.500 (annual increment at 3%)-Rs 80, 000/Grade 
pay-NIL" with effect from 31.1.2009 (afternoon) and is posted as Director General of Police, COD, Special 
Units, Economic Offences & Training, Bangalore vice Dr. Ajai Kumar Singh, IPS, appointed as Director 
General & Inspector General of Police, (Head of Police Force,) Karnataka, Bangalore, w.e.f. 31.1.2009 
(afternoon) vide Government Notification No. DPAR 224 SPS 2008, dated: 15.1.2009. 
By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 203 Department of Personnel and Administrative Reforms 
(Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 65 ಎಎಎಲ್‌(ಎಸ್‌) 2009, ಬೆಂಗಳೂರು, ದಿನಾಂಕ:29ನೇ ಜನವರಿ 2009 
ಶ್ರೀಮತಿ ವಿ. ಮಂಜುಳಾ, ಐ.ಎ.ಎಸ್‌. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ 
ನಿಯಮಿತ, ಬೆ೦ಗಳೂರು ರವರಿಗೆ ದಿನಾಂಕ:30.1.2009 ರಿಂದ 10.2.2009 ರವರೆವಿಗೆ (ಉದಿಸೇ) ಒಟ್ಟು 12 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ 
ಶ್ರೀಮತಿ ವಿ. ಮಂಜುಳಾ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ಇವರನ್ನು 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ ವಿ. ಮಂಜುಳಾ ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿದದಿದ್ದರೆ, ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ, ಬೆ೦ಗಳೂರು ಈ ಹುದ್ದೆಯಲ್ಲಿ ಸ್ಥಾನಪನ್ನ ರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌ 204 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-1) 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 56 ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ:15ನೇ ಜನವರಿ 2009 
ಶ್ರೀ ಸಿ.ಎಲ್‌. ವೆಂಕಟಗಿರಿ, ಅಪರ ಸರ್ಕಾರಿ ವಕೀಲರು, ಸಾಗರ ಇವರನ್ನು ಈ ಹುದ್ದೆಯಿಂದ ವಿಮುಕ್ತಿಗೊಳಿಸಿ, 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ (1977) ನಿಯಮ 26(2)ರ ಮೇರೆಗೆ ಶ್ರೀ ಸುದರ್ಶನ ಕೆ.ಹೆಚ್‌. ಇವರನ್ನು ಅಪರ ಸರ್ಕಾರಿ 
ವಕೀಲರು, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ, ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಪಿ.ಆರ್‌ 205 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 70 ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ:15ನೇ ಜನವರಿ 2009 
ಶ್ರೀ ಶ್ರೀಧರ ಮೆಹರ್ದಾಡೆ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26(2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ 
ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಶಿವಾನಂದ 
ಪಿ.ಆರ್‌ 206 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 248 ಪಿಎಂಎಸ್‌ 2008, ಬೆಂಗಳೂರು, ದಿನಾಂಕ:12ನೇ ಜನವರಿ 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872) ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಮ್ಯಾಥ್ಕುಕುಟ್ಟಿ ಜೋಸೆಫ್‌, ನ್ಯಾಯಾವಾದಿಗಳು, ವಲ್ಲಿಚೆರಿ (ಬೇತೆಲ್‌ ಶಲಾಂ), 
ಮಲರಾಯ ಟೆಂಪಲ್‌ ರೋಡ್‌, ಊರ್ವ ಚಿಲ್ಲಿಂಬಿ, ಅಶೋಕನಗರ ಪೋಸ್ಟ್‌ ಮ೦ಗಳೂರು-575 006 ಇವರನ್ನು ಮೇಲಿನ 
ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 
ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆಲಿಸ್‌ ಗೊನ್ಸಾಲ್ವಿಸ್‌ 
ಪಿ.ಆರ್‌ 207 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 299 ಎಲ್‌ಅಟಿ 2008, ಬೆಂಗಳೂರು, ದಿನಾಂಕ:15ನೇ ಜನವರಿ 2009 
ಶ್ರೀಮತಿ ಗಿರಿಜಾ, ಹೆಚ್‌. ಕೊ೦ಗಿ, ಉಪ ಕಾರ್ಮಿಕ ಆಯುಕ್ತರು (ಪ್ರಚಾರ ಮತ್ತು ಅಂಕಿಅಂಶ), ಕಾರ್ಮಿಕ ಇಲಾಖೆ, 
ಬೆಂಗಳೂರು ಇವರನ್ನು ಅವರ ಪ್ರಸ್ತುತ ಹುದ್ದೆಯ ವೇತನದ ಆಧಾರದ ಮೇಲೆ (ವೇತನ ಶ್ರೇಣಿ ರೂ. 18150-26925) 
ಕಾರ್ಮಿಕ ರಾಜ್ಯ ವಿಮಾ (ವೈದ್ಯಕೀಯ) ಸೇವೆಗಳ ನಿರ್ದೇಶನಾಲಯ, ರಾಜಾಜಿನಗರ, ಬೆ೦ಗಳೂರು ಇಲ್ಲಿ ಹಾಲಿ 
ಖಾಲಿಯಿರುವ ಆಡಳಿತಾಧಿಕಾರಿ ಹುದ್ದೆಯಲ್ಲಿ ದಿನಾಂಕ:16.8.2008 ರಿಂದ ಎರಡು ವರ್ಷಗಳ ಅವಧಿಗೆ ನಿಯೋಜನೆ ಮೇಲೆ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಎನ್‌. ನಾಗೇಂದ್ರ 
ಪಿ.ಆರ್‌ 208 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೩೭ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಬ 
ಸಂಖ್ಯೆ: ಕಸಂವಾಪ್ರ 148 ಕಸನಿ 2008, ಬೆಂಗಳೂರು, ದಿನಾಂಕ:20ನೇ ಜನವರಿ 2009 
ಶ್ರೀ ಹೆಚ್‌.ಸಿ. ರಂಗಪ್ಪ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಂಗಳೂರು ಇವರು 
ದಿನಾ೦ಕ:29.2.2008ರಂದು ಸೇವೆಯಿಂದ ವಯೋನಿವೃತ್ತಿಯಿಂದ ತೆರವಾದ ದಕ್ಷಿಣ ಕನ್ನಡ (ಮಂಗಳೂರು) ಜಿಲ್ಲಾ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ಶ್ರೀ ಆರ್‌.ಎಸ್‌. ದಳವಾಯಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ, 
ಇವರನ್ನು ದಿನಾಂಕ:1.9.2008 ರಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಹೆಚ್ಚಿನ ಪ್ರಭಾರದಲ್ಲಿ ಮುಂದುವರಿಸಿ 


ನೇಮಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುಕ್ಮೀಣಿ ದಿವಾಕರ್‌ 
ಪಿ.ಆರ್‌ 209 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) (ಪು 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 146 ಅಪಸೇ 2008, ಬೆಂಗಳೂರು, ದಿನಾಂಕ:23ನೇ ಜನವರಿ 2009 
ಶ್ರೀ ಮುನಿಶಿವಣ್ಣ, ಅಂದಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಪ್ರಸ್ತುತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಗೆ 
ದಿನಾ೦ಕ:2.9.2005 ಮತ್ತು 4.11.2005 ರಂದು ಗಳಿಕೆ ರಜೆ “ಮಂಜೂರು "ಮಾಡಿರುವುದಕ್ಕೆ ಕರ್ನಾಟಕ” ನಾಗರೀಕ ಸೇವಾ 
ನಿಯಮಾವಳಿಗಳು 198ರನ್ವೆಯ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಪಿ.ಆರ್‌ 210 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ 
(ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಅಪಜೀ 10 ಅಪಸೇ 2009, ಬೆ೦ಗಳೂರು, ದಿನಾಂಕ:22ನೇ ಜನವರಿ 2009 
ಶ್ರೀ ಕೆ.ಬಿ. ಗುರುಬಸವರಾಜ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಅರಣ್ಯ 
ಕೈಗಾರಿಕೆ ನಿಗಮ ನಿಯಮಿತ, ಶಿವಮೊಗ್ಗ ಇವರನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಸದಾಗಿ 
ಸೃಜನೆಯಾಗಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಹ್ಮದ್‌ ಎ. ಮುಖ್ತಾದರ್‌ 
ಪಿ.ಆರ್‌ 211 ಸರ್ಕಾರದ ಉಪ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
(ಸೇವೆಗಳು) 
ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ 13 ಕಗೃಮಂ 2009, ಬೆಂಗಳೂರು, ದಿನಾಂಕ:15ನೇ ಜನವರಿ 2009 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಸಿಆಸುಇ/3/ಆಸೇವ/2009 
ದಿನಾಂಕ:12.1.2009ರಲ್ಲಿ ಶ್ರೀ ಎಸ್‌.ಪಿ. ಷಡಕ್ಷರಸ್ವಾಮಿ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಕರ್ನಾಟಕ ಗೃಹ 
ಮಂಡಳಿ, ಬೆ೦ಗಳೂರು ಇಲ್ಲಿ ಶ್ರೀ ಬಿ.ಸಿ. ಚಂದ್ರಶೇಖರ್‌, ಕಾರ್ಯದರ್ಶಿ, ಇವರ ಜಾಗದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ವಸತಿ ಇಲಾಖೆಗೆ ನೀಡಲಾಗಿರುತ್ತದೆ. 
ಅದರಂತೆ, ಶ್ರೀ ಎಸ್‌.ಪಿ. ಷಡಕ್ಷರಸ್ವಾಮಿ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಇವರ ಸೇವೆಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ `ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇಲ್ಲಿ. ಶ್ರೀ ಬಿ.ಸಿ. 
ಚಂದ್ರಶೇಖರ್‌, ಕಾರ್ಯದರ್ಶಿ ಇವರ ಜಾಗದಲ್ಲಿ ಮರುನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪಾರ್ವತಿ 
ಪಿ.ಆರ್‌ 212 ಪೀಠಾಧಿಕಾರಿ-3 ವಸತಿ ಇಲಾಖೆ 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 192 ಇಪಿಎಸ್‌ 2008, ಬೆಂಗಳೂರು, ದಿನಾಂಕ:17ನೇ ಜನವರಿ 2009 
ಸರ್ಕಾರದ ಅದೇಶ ಸಂಖ್ಯೆ ಆಇ 192 ಇಪಿಎಸ್‌ 2008, ದಿನಾಂಕ:17.1.2009ರಲ್ಲಿ ಅಮಾನತ್ತನ್ನು ತೆರವುಗೊಳಿಸಿ, 
ಸರ್ಕಾರದ ಸೇವೆಗೆ ಪುನರ್‌ ನೇಮಕ ಮಾಡಲಾಗಿರುವ ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಶ್ರೀ ತಿಪ್ಪಣ್ಣ `ಬಿ. * ಹೊ೦ಡಾಪೂರ, 
ಅಬಕಾರಿ ಉಪ ಆಯುಕ್ತರು ಇವರನ್ನು ಖಾಲಿ ಇರುವ ಬಳ್ಳಾರಿ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರ" ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎನ್‌. ಜಗದೀಶ್‌ 
ಪಿ.ಆರ್‌ 215 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಅಬಕಾರಿ) 
HIGH COURT OF KARNATAKA 
NOTIFICATION No. HCE 950/2005, Bangalore, Dated: 12" January , 2009 
In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973 and all other 
powers enabling thereunto, Hon'ble the Chief Justice is pleased to select and promote the following 
Assistant Registrars of this office to officiate as Deputy Registrars (Group-A) in the pay scale of Rs. 
20025-525-22650-600-26250-675-28275, with immediate effect, in the vacancies shown against their 
names: 














1 Sri M.S. Raghavendra In the vacancy caused due to retirement of Sri KS. 
Raghavendra Rao, Deputy Registrar (Protocol) 

2 Sri S. Devaraju In the vacancy caused due to retirement of Sri PK. 
Chandran, Deputy Registrar 

3 Sri C. Channegowda In the vacancy caused due to retirement of Sri K.B,. 
Narasimha Prasad, Deputy Registrar 

















By Order of Hon'ble the Chief Justice , 
R.B. BUDIHAL 
P.R.216 Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 15 ಆಸೇವ 2009, ಬೆ೦ಗಳೂರು, ದಿನಾಂಕ:30ನೇ ಜನವರಿ 2009 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) 
ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಮವ ಹಾಗೂ ಮುಂದಿನ ಆದೇಶದವರೆಗೆ 


ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 


























ಕ್ರಸ೦ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ | ಸ್ಥಳ ನಿಯುಕ್ತಿಗೊಳಿಸಿ ನೇಮಕಾತಿ ಮಾಡಲಾದ ಹುದ್ದೆ 
ಶ್ರೀಯುತರು: 

1 ಎ.ಎಂ. ಕುಂಜಪ್ಪ ರಿಜಿಸ್ಟಾರ್‌ (ಮೌಲ್ಯಮಾಪನ) ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗ, 
ಸೂಪರ್‌ ಟೈಂ ಸ್ಕೇಲ್‌ -ಖಾಲೆ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

2 ವಿ. ಶಂಕರ್‌ ಅಪರ ನಿರ್ದೇಶಕರು (ಆಡಳಿತ), ರೇಷ್ಮೆ ಇಲಾಖೆ, ಬೆಂಗಳೂರು- 
ಸೂಪರ್‌ ಟೈಂ ಸ್ಕೇಲ್‌ ಖಾಲಿ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

3 ಎ.ಬಿ ಇಬ್ರಾಹಿಂ j ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಬೀದರ್‌ -ಖಾಲಿ ಹುದ್ದೆಗೆ 
ಆಯ್ಕೆ ಶ್ರೇಣಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೀಡಿದೆ. 

4 ಬಿ.ಸಿ. ಚಂದ್ರಶೇಖರ್‌ ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು, ಜವಳಿ ಆಯುಕ್ತರ 
ಆಯ್ಕೆ ಶ್ರೇಣಿ ಕಛೇರಿ, ಬೆಂಗಳೊರು-ಖಾಲಿ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೩೯ 














1 2 3 

5 ಶಂಕರಪ್ಪ ಪ್ರಧಾನ ವ್ಯವಸ್ಥಾಪಕರು (ಆಡಳಿತ), ಕೃಷ್ಣ ಭಾಗ್ಯ ಜಲನಿಗಮ 
ಹಿರಿಯ ಶ್ರೇಣಿ ನಿಯಮಿತ, ಬೆ೦ಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌ 217 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 66 ಎಎಎಲ್‌ (ಎಸ್‌) 2009, ಬೆಂಗಳೂರು, ದಿನಾಂಕ:30ನೇ ಜನವರಿ 2009 
ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ, ಐ.ಎ.ಎಸ್‌. ಸರ್ಕಾರದ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು 
ರವರಿಗೆ ದಿನಾಂಕ:31.1.2009 ರಿಂದ 10.2.2009 ರವರೆವಿಗೆ (ಉದಿಸೇ) ಒಟ್ಟು 11 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, ಬೆಂಗಳೂರು ಇವರನ್ನು ಸರ್ಕಾರದ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ಈ ಹುದ್ದೆಯ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ, ಐ.ಎ.ಎಸ್‌ ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆ೦ದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಜಿ. ಅನಂತ 
ಪಿ.ಆರ್‌ 218 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 5 ಇಆತ 2009, ಬೆಂಗಳೂರು, ದಿನಾಂಕ:20ನೇ ಜನವರಿ 2009 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ/ಆರ್‌ಡಿ 329 ಎಎಸ್‌ಡಿ 2007, ದಿನಾಂಕ:31.0.2008 ರನ್ವಯ 
ತಹಶೀಲ್ದಾರ್‌ ಗ್ರೇಡ್‌-2 ರ ವೃಂದಕ್ಕೆ ಬಡ್ತಿ ಹೊ೦ದಿರುವ ಶ್ರೀ ಲಾಲಂಕಿ ರವಿ, ಶಿರಸ್ತೇದಾರ್‌, ಅವರನ್ನು ರಾಮನಗರ ಜಿಲ್ಲಾ 
ತರಬೇತಿ ಸಂಸ್ಥೆಯಲ್ಲಿ ರಿಕ್ಷವಾಗಿರುವ ಉಪ-ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಆರ್‌. ಹಿರೇಮಠ್‌ 
ಪಿ.ಆರ್‌ 219 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 01 ರೇಉನಿ 2009, ಬೆ೦ಗಳೂರು, ದಿನಾಂಕ:30ನೇ ಜನವರಿ 2009 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಬಿ.ಎಸ್‌. ರಾಮಪ್ರಸಾದ್‌, ಭಾಅ.ಸೇ., ಸರ್ಕಾರದ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಭಾರತಿ ಆರ್‌. ನಾಯಕ್‌ 
ಪಿ.ಆರ್‌ 220 ಪೀಠಾಧಿಕಾರಿ (ರೇಷ್ಟೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 





HIGH COURT OF KARNATAKA 
NOTIFICATION 
No.GOB (1) 217 & 153/2008, Bangalore, Dated: 28" January , 2009 

Sri K. Palakshappa, Civil Judge (Sr. Dn) Channarayapatna, is granted Earned Leave for 17 days 
from 1.12.2008 to 17.12.2008 (bdi), with permission to prefix general holiday falling on 30.11.2008 on 
private affairs. 

The Addl. Civil Judge (Sr. Dn) Hassan, is placed in additional charge of the court of the Civil 
Judge (Sr. Dn) Channarayapatna, during the above leave period. 

Sri K. Palakshappa, Civil Judge (Sr. Dn) Channarayapatna, is reposted to the same post on 
expiry of leave. 


By Order of the High Court, 
P.R. 221 Deputy Registrar 
HIGH COURT OF KARNATAKA 
NOTIFICATION 
No.GOB (1) 307/2008, Bangalore, Dated: 24" January , 2009 

Sri H.M. Shivakumara Swamy, Prl. Civil Judge (Sr. Dn) and CJM., Dharwad, is granted Earned 
Leave for 6 days from 13.10.2008 to 18.10.2008 (bdi) with permission to suffix the general holiday falling 
on 19.10.2008, on Private Affairs. 

The 1 Addl. Civil Judge (Sr. Dn) Dharwad is placed in additional charge of the court of the Pr 
Civil Judge (Sr. Dn) and CJM., Dharwad , during the above leave period. 

Sri H.M. Shivakumara Swamy, Prl Civil Judge (Sr. Dn) and CJM., Dharwad, is reposted to the 
same post on expiry of leave Period 


By Order of the High Court, 
P.R. 222 Deputy Registrar 
HIGH COURT OF KARNATAKA 
NOTIFICATION 
No.GOB (1) 402/2008, Bangalore, Dated: 28" January , 2009 

Sri H. Gopalakrishna Addl Civil Judge (Sr. Dn) and JMFC K.G.F., is granted Earned Leave for 12 
days from 1.12.2008 to 12.12.2008 (bdi) with permission to prefix and suffix the general holidays falling on 
30.11.2008 13.12.2008 and 14.12.2008, on Private Affairs. 

The Prl. Civil Judge (Jr. Dn) and Addl. JMFC., K.G.F. is placed in additional charge of the court of 
the Addl Civil Judge (Sr. Dn) and JMFC., K.G.F, during the above leave period. 

Sri H. Gopalakrishna Addl Civil Judge (Sr. Dn) and JMFC K.G.F., is reposted to the same post on 
expiry of leave. 

By Order of the High Court, 
P.R. 223 Deputy Registrar 
HIGH COURT OF KARNATAKA 
NOTIFICATION 
No.GOB (I) 16(161)/2007, Bangalore, Dated: 23° January , 2009 

Sri L.R. Deshi, the then Civil Judge (Sr,Dn)., Maddur, presently working as Solicitor and Ex- 
Officio, Deputy Secretary to Government, Department of Law, Justice and Human Rights, Bangalore is 
permitted to surrender 30 days of Earned Leave from 1.10.2008 to 30.10.2008 (bdi) for the block period 
2007-08. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೪೧ 





The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Court, 
P.R. 224 Deputy Registrar 
HIGH COURT OF KARNATAKA 
NOTIFICATION 
No.GOB (1) 247/2008, Bangalore, Dated: 22 January , 2009 

The Addl. Civil Judge (Jr. Dn) and JMFC., Chickballapur, is concurrently appointed as the Civil 
Judge (Jr. Dn) and JMFC., Gudibanda, during the leave period of Smt N. Nandini, Civil Judge (Jr.Dn) and 
JMFC., Gudibanda, from 26.12.2008 to 24.1.2009(bdi). 

By Order of the High Court, 
P.R. 225 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No.GOB (1) 17(251)/2007, Bangalore, Dated: 23°“ January , 2009 

Sri N.G. Dinesh, Civil Judge (Jr,Dn)., and JMFC., Krishnarajpet, is permitted to surrender 30 days 
of Earned Leave from 1.12.2008 to 30.12.2008 (bdi) for the block period 2007-08. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Court, 


P.R. 226 Deputy Registrar 
HIGH COURT OF KARNATAKA 
NOTIFICATION 
No.GOB (1) 385 & 386/2008, Bangalore, Dated: 21°" January , 2009 
PART-l 


Smt S.M. Sambrani, the then trainee Judicial Officer, now working as the | Addl Civil Judge (Jr. 
Dn) and JMFC., Il Court, Chikmagalur, is granted Extra-Ordinary Leave for one day on 10.11.2008, on 
private affairs. 

Smt. S.M. Sambrani, the then trainee Judicial Officer, is reposted to the same post on expiry of 
leave period. 

PART-II 

Smt M.P. Chethana, the then trainee Judicial Officer, now working as IV Addl Civil Judge (Jr. Dn) 
Hubli, is granted Extra-Ordinary Leave for 3 days from 29.11.2008 to 1.12.2008 (bdi), on private affairs. 

Smt M.P. Chethana, the then trainee Judicial Officer, is reposted to the same post on expiry of 
leave period. 

By Order of the High Court, 
P.R. 227 Deputy Registrar 
HIGH COURT OF KARNATAKA 
NOTIFICATION 
No.GOB (1) 349/2004, Bangalore, Dated: 19" January , 2009 

In exercise of powers conferred under Section 12(2) of the Code of Criminal Procedure, the Addl 

Civil Judge (Jr. Dn) and JMFC., Chamarajanagar, is hereby appointed as the Additional Chief Judicial 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 





Magistrate for Chamarajanagar District, for the period from morning 6.00 a.m. on 18.1.2009 till the 
commencement of office hours on 19.1.2009 (bdi). 
By Order of the High Court, 
P.R. 228 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No.GOB (1) 69/2008, Bangalore, Dated: 19" January , 2009 
Sri S.Yogeesha, Prl. Civil Judge (Jr. Dn) and JMFC Sidlaghatta, is granted Earned Leave for 47 
days from 14.10.2008 to 29.11.2008 (bdi) with permission to suffix general holidays falling on 30.11.2008, 
on medical grounds. 
The Addl Civil Judge (Jr. Dn) and JMFC., Chickballapura, is placed in additional charge of the 
court of the Prl Civil Judge (Jr. Dn) and JMFC., Sidlaghatta during the above leave period. 
Sri S.Yogeesha, Prl. Civil Judge (Jr. Dn) and JMFC Sidlaghatta is reposted to the same post on 
expiry of leave. 
By Order of the High Court, 
P.R. 229 Deputy Registrar 
HIGH COURT OF KARNATAKA 
NOTIFICATION 
No.GOB (1) 106/2008, Bangalore, Dated: 20" January , 2009 
Sri Shanthaveer Shivappa, Civil Judge (Sr. Dn) and JMFC., Bhadravathi, is granted Earned 
Leave for 5 days from 15.12.2008 to 19.12.2008 (bdi) on medical grounds. 
The | Addl Civil Judge (Sr. Dn) and CJM, Shimoga, is placed in additional charge of the court of 
the Civil Judge (Sr. Dn) and JMFC., Bhadravathi during the above leave period. 
Sri Shanthaveer Shivappa, Civil Judge (Sr. Dn) and JMFC., Bhadravathi is reposted to the same 
post on expiry of leave period. 
By Order of the High Court, 
P.R. 230 Deputy Registrar 
HIGH COURT OF KARNATAKA 
NOTIFICATION 
No.GOB (1) 129/2008, Bangalore, Dated: 21° January , 2009 
Sri B.T. Chanal Civil Judge (Sr. Dn) and CJM., Karwar, is granted Earned Leave for 12 days from 
15.12.2008 to 26.12.2008 (bdi) with permission to prefix the general holidays falling on 13.12.2008 and 
14.12.2008, on private affairs. 
The Addl Civil Judge (Sr. Dn) Karwar, is placed in additional charge of the court of the Civil Judge 
(Sr. Dn) and CJM., Karwar during the above leave period. 
Sri B.T. Chanal Civil Judge (Sr. Dn) and CJM., Karwar is reposted to the same post on expiry of 
leave . 
By Order of the High Court, 
P.R. 231 Deputy Registrar 
HIGH COURT OF KARNATAKA 
NOTIFICATION 
No.GOB (1) 27/2008, Bangalore, Dated: 19" January , 2009 
Sri H.S. Ramanna, Prl District and Sessions Judge, Gulbarga, is granted Earned Leave for the 
following periods: 
a) Earned Leave for 3 days from 16.6.2008 to 18.6.2008 (bdi), on private affairs. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ೧೪೩ 


0) Earned Leave for 26 days from 29.7.2008 to 23.8.2008 (bdi)., with permission to prefix and 
suffix general holidays falling on 28.7.2008 and 24.8.2008, on medical grounds. 

c) Earned leave for 5 days from 4.9.2008 to 8.9.2008 (bdi), on private affairs and the District and 
Sessions Judge, Gulbarga is placed in additional charge of the Court of the | Addl. District and Sessions 
Judge, Gulbarga, during this leave periods. 

Sri H.S. Ramanna, ೧. District and Sessions Judge, Gulbarga, is reposted to the same post on 
expiry of leave. 





By Order of the High Court, 
P.R. 232 Deputy Registrar 
HIGH COURT OF KARNATAKA 
NOTIFICATION 
No.GOB (1) 16(170)/2007, Bangalore, Dated: 20" January , 2009 

Sri K.B.M Patel, Civil Judge (Sr,Dn)., and JMFC., Arkalgud, is permitted to surrender 30 days of 
Earned Leave from 25.10.2008 to 23.11.2008 (bdi) for the block period 2007-08. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Court, 
P.R. 233 Deputy Registrar 
HIGH COURT OF KARNATAKA 
NOTIFICATION 
No.GOB (1) 16(176)/2007, Bangalore, Dated: 20" January , 2009 

Sri D.V. Patil, the then Civil Judge (Sr,Dn)., and JMFC., Badami Presently working as prl Civil 
Judge (Sr. Dn) and CJM., Tumkur, is permitted to surrender 30 days of Earned Leave from 1.12.2008 to 
30.12.2008 (bdi) for the block period 2007-08. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Court, 
P.R. 234 Deputy Registrar 
HIGH COURT OF KARNATAKA 
NOTIFICATION 
No.GOB (1) 339/2008, Bangalore, Dated: 21° January , 2009 

Sri A.D. Chougala Civil Judge (Jr. Dn) and JMFC., Ankola , is granted Paternity Leave for 14 days 
from 20.9.2008 to 3.10.2008 (bdi). 

The Prl Civil Judge (Jr. Dn) and JMFC., Kumta, is placed in additional charge of the court of the 
Civil Judge (Jr. Dn) and JMFC.,Ankola, during the leave period. 

Sri A.D. Chougala Civil Judge (Jr. Dn) and JMFC., Ankola is reposted to the same post on expiry 
of leave period. 

By Order of the High Court, 
P.R. 235 Deputy Registrar 
HIGH COURT OF KARNATAKA 
NOTIFICATION 
No.GOB (1) 301/2008, Bangalore, Dated: 21° January , 2009 

Smt Rajeshwari N. Hegde, Civil Judge (Sr. Dn) and JMFC., Chintamani, is granted Earned Leave 

for 10 days from 22.12.2008 to 31.12.2008 (bdi) on medical grounds. 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೯ ಭಾಗ - ೨ 





The Prl Civil Judge (Jr. Dn) and JMFC., Chintamani, is placed in additional charge of the court of 
the Civil Judge (Sr. Dn) and JMFC.,Chintamani, during the leave period. 

Smt Rajeshwari N. Hegde, Civil Judge (Sr. Dn) and JMFC., Chintamani is reposted to the same 
post on expiry of leave . 

By Order of the High Court, 
P.R. 236 Deputy Registrar 
HIGH COURT OF KARNATAKA 
NOTIFICATION 
No.GOB (1) 182& 153/2008, Bangalore, Dated: 20" January , 2009 

Sri M.L. Raghunath, the then Ill Addl Chief Metropolitan Magistrate, Bangalore, now working as 
the 701 Addl. Judge, Court of Small Causes, Bangalore, is granted Earned Leave for 6 days from 
28.4.2008 to 3.5.2008 (bdi) on private affairs. 

The Il Addl Chief Metropolitan Magistrate Bangalore is placed in additional charge of the court of 
the Ill Addl Chief Metropolitan Magistrate, Bangalore, during the above leave period. 

Sri M.L. Raghunath, the then Ill Addl Chief Metropolitan Magistrate, Bangalore, is reposted to the 
same post on expiry of leave . 

By Order of the High Court, 
P.R. 237 Deputy Registrar 
HIGH COURT OF KARNATAKA 
NOTIFICATION 
No.GOB (1) 182 & 153/2008, Bangalore, Dated: 21°" January , 2009 

Sri M.L. Raghunath, the then Civil Judge (Sr. Dn) Basavana Bagewadi, now working as the Xll 
Addl Judge Court of Small Causes, Bangalore is granted Earned Leave for the following periods: 

a) Earned Leave for 20 days from 7.7.2008 to 26.7.2008 (bdi) with permission to prefix and suffix 
General Holidays falling on 6.7.2008 and 27.7.2008, on private affairs and the Prl. Civil Judge (Sr. Dn) 
and CJM, Bijapur, is placed in additional charge of the court of the Civil Judge (Sr. Dn) Basavana 
Bagewadi, during the said leave period and 

b) Earned Leave for 10 days from 16.8.2008 to 25.8.2008 (bdi) with, permission to prefix General 
Holiday falling on 15.8.2008, on private affairs and the | Addl Civil Judge (Sr. Dn) and CJM, Bijapur, is 
placed in additional charge of the court of the Civil Judge (Sr. Dn) Basavana Bagewadi, during the said 
leave period. 

Sri M.L. Raghunath, the then Civil Judge (Sr. Dn) Basavana Bagewadi is reposted to the same 
post on expiry of leave. 

By Order of the High Court, 
P.R. 238 Deputy Registrar 
HIGH COURT OF KARNATAKA 
NOTIFICATION 
No.GOB (1) 15(135)/2007, Bangalore, Dated: 22" January , 2009 

Sri C.V. Margoor, Presiding Officer, Fast Track Court-ll, Bagalkot, is permitted to surrender 30 
days of Earned Leave as on 2.12.2008, for the block period 2007-08. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 

By Order of the High Court, 
P.R. 239 Deputy Registrar 


